ಕರ್ನಾಟಕ ವಿಧಾನ ಪರಿಷತ್ತು 


೦೬ ಹುಕಿ ಗುರುತಿಲ್ಲದ ಪ್ರಕ್ನೆ ಸಂಖ್ಯೆ : 78 
೦೭. ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು ; ಶ್ರೀ. ಕೆ.ಎ.ತಿಪ್ಪೇಸ್ವಾಮಿ. 
(ನಾಮ ನಿರ್ದೇಶನ ಹೊಂದಿದವರು) 
03. . ಉತ್ತರಿಸುವ ದಿನಾಂಕ -: : 23.09.20೦2 
೦4. ಉತ್ತರಿಸುವ ಸಜವರು. : ಮಾನ್ಯ ಗೃಹ ಸಚಿವರು. 


ಫಿರ್ಯಾಡುದಾರರಾದ ಶ್ರೀ ie ಸಣ್ಣಕೂಸ ನಾಯ್ದ ಸಾ: 
ಗುಣವಂತೆ ಮುಗಳ, ತಾಲ್ಲೂಕು ಹೊನ್ನಾವರ ರವರು 
ಕುಮಟಾ ಠಾಣೆಗೆ ಬಂದು ನೀಡಿದ ದೂರಿನಟ್ಪ 
ಫಿರ್ಯಾದುದಾರರ ಸಹೋದರಿಯಾದ ಕು॥ ಶಾರದಾ ತಂದೆ 
ಸಣ್ಣಕೂಸ ನಾಯ್ದ ಪ್ರಾಯ 1೨ ವರ್ಷ ಗುಣವಂತೆ, ಸಾ॥ 
ಮುಗಳ, ಹೊನ್ನಾವರ ರವರು ದಿನಾಂಕ: 13-10-2೦೦5 
ರಂದು ೦9-೦೦ ಗಂಟೆಗೆ ಹೊನ್ನಾವರದಿಂದ ಕುಮಟಾ 
ಶಿಕ್ಷಕರ ತರಬೇತಿ ಕಾಲೇಜಗೆ ಹೋದವಳು ಕಾಲೇಜಗೂ 
ಹೋಗದೇ .ಹೂಮಿಗೂ ಹೋಗದೆ ಕಾಣಿಯಾದ ಕುರಿತು 
ಹೊನ್ನಾವರ ' ಮೊಆೀಸ್‌ ಠಾಣೆಯಲ್ಲ ಹುಡುಗಿ ಕಾಣೆ 
ಪ್ರಕರಣವು ದಾಖಲಾಗಿದ್ದು ಇರುತ್ತದೆ.. ದಿನಾಂಕ: 
17-10-2೦೦5 ರಂದು ಕುಮಟಾ ತಾಲ್ಲೂಕಿನ ಕುಮಟಾ 
ಪೊಲೀಸ್‌ ಠಾಣಾ ವ್ಯಾಪ್ತಿಯ, ಮಿರ್ಜಾನ್‌ ಕೋಟೆಯ 
ಬಾವಿಯಣ್ಲ ಕಾಣಿಯಾದ ಯುವತಿ ಕು॥ ಶಾರದಾ ತಂದೆ 
ಸಣ್ಣಕೂಸ ನಾಯ್ಡ ರವರ ಮೃತ ದೇಹವು ಅನುಮಾನಾಸ್ಟದ 
ರೀತಿಯಲ್ಲ ದೊರೆತಿದ್ದು ಈ ಕುರಿತು ಕುಮಟಾ ಪೊಲೀಸ್‌ 
ಠಾಣೆಯಲ್ಲ ಯು.ಡಿ.ಆರ್‌ ನಂ: 31/2೦೦5 ಕಲಂ: 174 (ಪಿ) 
ಸಿ.ಆರ್‌.ಪಿ.ಸಿ ಪ್ರಕಾರ ಪ್ರಕರಣ ದಾಖಲಾಗಿ ತನಿಖೆ 
ಕೈಗೊಂಡಿದ್ದು ಇರುತ್ತದೆ. 

ಸದರಿ ಪ್ರಕರಣವನ್ನು ದಿನಾಂಕ: ೦5-೦2-2೦೦6 
ರಂದು ಪಿ.&ಿ.ಡಿ ಬೆಂಗಳೂರು ರವರಿಗೆ ಮುಂದಿನ ತನಿಖೆಗಾಗಿ 
ವರ್ಗಾವಣೆ ಸೀಡಲಾಗಿದ್ದು, ಸಿ & ಡಿ ಬೆಂಗಳೂರು ರವರು 


ಗುಣವಂತೆ" ಗ್ರಾಮದ ಮುಗಳ ಹೋಬಳಿಯ | 
ಪಿ.ಯುಸಿ. ವಿದ್ಯಾರ್ಥಿನಿಯೊಬ್ಬರ ಶವ 
ಕುಮಟಾ ಮಿರ್ಜಾನ್‌ ಕೋಟಿಯ ಬಾವಿಯಲ್ಲ 
ದೊರೆತಿದ್ದು, ಈ" ಬಗ್ಗೆ ಸಿಒಡಿ ತನಿಖೆಯಾಗಿ, 
ದಿನಾಂಕ: 12.03.2007 ರಂದು 
ಸಿಜಡಿಯವರು ಆತ್ಮಹತ್ಯೆ ಪ್ರಕರಣವೆಂದು 
ದಾಖಆಸಿ ವರದಿ ನೀಡಿ ಪ್ರಕರಣವನ್ನು 
ಮುಕ್ತಾಯಗೊಸಪಿರುವುದು ನಿಜವೇ: 
(ಹಾಗಿದ್ದಲ್ಲ ಪೂರ್ಣ ಮಾಹಿತಿ ನೀಡುವುದು) 


| 'ಮಾನ್ಯು``ತಾಲಸ್ಸಕು”`-ದರಡಾಧಿಕಾರಿಗಕು``ಕುಮವಾ ರವರ | 


ಸದರಿ ಪ್ರಕರಣದ ತನಿಖೆಯನ್ನು `ಪೂರ್ಣಗಾಳಸಿ ದಿನಾಂಕೆ: 1 


12/03/20೦7 ರಂದು ಬ” ಅಂತಿಮ ವರದಿಯನ್ನು 


ನ್ಯಾಯಾಲಯಕ್ಕೆ ಸಲ್ಪಸಲಾಗಿರುತ್ತದೆ. | 

ಮಾನ್ಯ ತಾಲ್ಲೂಕು , ದಂಜಾಧಿಕಾರಿಗಳು ಕುಮಬಾ 
ರವರ ನ್ಯಾಯಾಲಯದ ಆದೇಶ ಸಂಖ್ಯೆ: ಎಂ.ಎ.ಜಿ/ಸಿ.ಆರ್‌/ 
ಯು.ಢಿ-ಸಿ.ಆರ್‌/29/೦7-೦8 ದಿನಾ೦ಕ: 21-೦7-2೦೦7 
ರಂತೆ ಮೃತಳ ಮರಣವು "ಆತೃಹತ್ಯೆ” ಪ್ರಕರಣವೆಂದು 
ಪರಿಗೆಣೆಸಿ “ಬ” ಅಂತಿಮ ವರದಿಯನ್ನು 
ಅಂಗೀಕರಿಸಲಾಗಿರುತ್ತದೆ. 


' ಪ್ರಕರಣದಲ್ಲ`` ಪ್ರಭಾವಿಗಳ ಕೈವಾಡವಿದ್ದು. 


ದುಷ್ಠರ್ಮಿಗಳು ಈ ವಿದ್ಯಾರ್ಥಿನಿಗೆ ಬಲಾತ್ಸಾರ 
ಮಾಡಿ, ಸಾಮೂಹಿಕ ಅತ್ಯಾಚಾರ ಎಸಗಿ 
ನಂತರ ಅವಳನ್ನು ಬಾವಿಗೆ ಎಸೆದು 
ಹೋಗಿದ್ದಾರೆ; ಅಂದಿನಿಂದ ಇಂದಿನವರೆಗೆ 


ಮೃತಳ ತಾಯಿ ಹಾಸಿಗೆ ಒಡಿದಿದ್ದು, 
ಹುಚ್ಚಳಂತೆ ವರ್ತಿಸುತ್ತಿದ್ದು, ಈ ಪ್ರಕರಣವನ್ನು 
ಮರು. ತನಿಬಿ ಮಾಡಿಸಿ, ಸತ್ಯಾಂಶ 
ಹೊರತಂದು ತಪ್ಪಿತಸ್ಥರನ್ನು ಶಿಕ್ಷಿಸಲು 


ಸರ್ಕಾರ ಕ್ರಮ ಕೈಗೊಳ್ಳುವುದೇ? 


LL 


'ಸಿ.ಓಿ.ಡಿ `'ತೆನಿಬಾಧೆಕಾರಿಗಳು. `ಚಿಂಗಳೂರು "ರವರು ಸದರ 
ಪ್ರಕರಣದ ತನಿಖೆ ನಡೆಸಿ “ಅತ್ಯಹತ್ಯೆ” ಪ್ರಕರಣ ಎಂದು 
ಅಂತಿಮ . ವರದಿಯನ್ನು ಮಾನ್ಯ ತಾಲ್ಲೂಕು 
ದಂಜಾಧಿಕಾರಿಗಳು,. ಕುಮಟಾ ರವರ ನ್ಯಾಯಾಲಯಕ್ಕೆ 
ಸಣ್ಲಸಿದ್ದು, ಮಾನ್ಯ ನ್ಯಾಯಾಲಯವು ವರದಿಯನ್ನು 
ಅಂಗೀಕರಿಸಿದ ಕಾರಣ ಸದರಿ ಪ್ರಕರಣವನ್ನು ಮರು ತನಿಖೆ 
ನಡೆಸುವ ಅಗತ್ಯತೆ ಕಂಡು ಬರುವುದಿಲ್ಲ. 


HD 30 SDN 2021 


೨, 
(ಅರಗೆ ಜ್ಞಾನೇಂದ್ರ) 
ಗೃಹ ಸಚಿವರು 


